ಡಾ. ಲೀಲಾ ಬಿ.* 


ಸಾಮಾಜಿಕ ಸುಧಾರಣೆಯಕ್ಳಿ ನೃತ್ಯದ ಪಾತ್ರ 
ಓಂದು ವಿಕ್ನೇಷಣೆ ; ಮೈಸೂರಿಗೆ ಸಂಬಂಧಿಸಿದಂತೆ 


ಅನಾದಿಕಾಲದಿಂದಲೂ, ನೃತ್ಯಕ್ಕೂ ಮತ್ತು 
ದೇವಾಲಯಕ್ಕೂನಿಕಟಿವಾದ ಸಂಬಂಥವಿರ್ಸಟ್ಟಿದ್ದಾಗ್ಯೂ 
ಕೂಡ ೧೯ನೇ ಶತಮಾನದ ಸಮಾಜ ಸುಧಾರಕರು, 
ದೇನದಾಸಿಯರು ತಮ್ಮ ನೈತಿಕತೆಯನ್ನು ಕಳೆದುಕೊಂಡು 
ವಾರಾಂಗನೆಯರಾಗಿ, ಸಮಾಜದ ಅವನತಿಗೆ ಕಾರಣ 
ರಾಗಿರುತ್ತಾರೆಂದು ವಾದಿಸಿದ್ದೂ ಅಲ್ಲದೆ, ಇದು ನಿತ್ಯ 
ಜನ ಜೀವನಕ್ಕೆ ಮಾರಕವಾಗಿದೆಯೆಂದೂ, ಸರ್ಕಾರವು 
ಇದನ್ನು ಕಾನೂನಿನ ಮೂಲಕ ಬಂಧಿಸಬೇಕೆಂದು 
ಸರ್ಕಾರಕ್ಕೆ ವಿನಂತಿಸಿದರು. ಇದರ ಫಲವಾಗಿ ದೇವದಾಸಿ 
ಪದ್ಧತಿ ರದ್ದಾಯಿತು, ದೇವದಾಸಿ ಪದ್ಧತಿ ರದ್ದಾದರಿಂದ 
ಮನುಷ್ಯನ ನೈತಿಕ ಮಟ್ಟಿ ಹೆಚ್ಚಾಯಿತೆ 9 ನಾಟ್ಯಕಲೆಗೆ 
ಇದು ಮಾರಕನಾಗಲಿಲ್ಲವೆ ? ಹಿಂದೂ ಸಂಸ್ಕ್ರತಿಯ 
ಮೇಲೆ ಇದರ ಪರಿಣಾಮವೇನಾಯಿತು ಎಂಬುದನ್ನು 
ಇಲ್ಲಿ ಸೂಕ್ಷ್ಮವಾಗಿ ಅವಲೋಕಿಸಿದೆ. 


ದೇವದಾಸಿ ಪದ್ಧ ತಿ ಬೆಳೆದು ಬಂದ ರೀತಿ 


ದೊರೆತು. "ದೇವದಾಸಿ 
ಜನಾಂಗ' ಪ್ರವರ್ಧಮಾನಕ್ಕೆ ಬಂದುದು ೮ ಅಥವಾ 


ನೃತ್ಯಕ್ಕೆ ಪ್ರಾಶಸ್ತ್ಯ 


೯ನೇ ಶತಮಾನದಲ್ಲಿ. ಇನರು ದೇವರಿಗೆ ವಿಕೀಷ ಸೇವೆ 
ಮಾಡಲು ಆರ್ನಿತವಾದನರು “ದೇವದಾಸಿಯರ ಮುಖ್ಯ 
ಕೆಲಸ, ದೇವರಿಗೆ ಚಾಮರ ಬೀಸುವದು ಮತ್ತು 
ಮೆರವಣಿಗೆಯಲ್ಲಿ ನೃತ್ಯ ಮಾಡುವದು ?! ಈ ದಾಸಿಯರು 
ತಮ್ಮ ಉತ್ತಮ ಮಟ್ಟದ ರಸಿಕತೆಯಿಂದಲ್ಕೂ ಕಲೆ 
ಯಿಂದಲೂ ದೇವಾಲಯಕ್ಕೆ ಶೋಭೆ ತರುವಂತಹೆ 
ಇಗಿದ್ದರು. ಮೊಹೆಂಜುದಾರೊನಲ್ಲಿ ದೊರಕಿರುವ ಸ್ತ್ರೀ 
ಪ್ರತಿಮೆಯೊಂದರಲ್ಲಿ ನರ್ತಕಿಯ ಲಕ್ಷಣಗಳನ್ನು ಗುರುತಿಸ 
ಬಹುದು. ಅರ್ಥಶಾಸ್ತ್ರದಲ್ಲಿ ಗಣಿಕೆಯರ ಹೆಸರಿದ್ದರೂ 
ದೇವಾದಾಸಿಯರ ಹೆಸರಿಲ್ಲ ಈ ಸಂಪ್ರದಾಯ 
ಉಜ್ಜಯಿನಿ ರಾಜ್ಯದಲ್ಲಿದಂತೆ ಕಾಳಿದಾಸನ ಮೇಘದೂತ 
ಕಾವ್ಯದಲ್ಲಿ ಉಲ್ಲೇಖವಿದೆ. ಭವಿಷ್ಯ ಪುರಾಣದಲ್ಲಿ 
ಇದರ ಉಲ್ಲೇಕನಿದೆ. ಕಲ್ಲಣನ ರಾಜ ತರಂಗಿಣಿಯಲ್ಲಿ 
ಇಂಥ ಸಂಪ್ರದಾಯವಿತ್ತೆಂದು ಅವನು ತಿಳಿಸಿದ್ದಾನೆ. 
ಗುಜರಾತಿನ ಸೋಮನಾಥ ದೇವಾಲಯದಲ್ಲಿ ೫೦೦ ಜನೆ 
ತಂಜಾವೂರಿನ ದೇವಾಲಯದಲ್ಲಿ 
ಸೇವೆಗಾಗಿ ೪೦೦ ಸೇವಕಿಯೆರಿದ್ದರೊ 
ಎಂಬುದಾಗಿ ಆಲ್ಲೇಕರರು ತಮ್ಮ Women in Hindu 
Civilization ನಲ್ಲಿ ಉಲ್ಲೇಖಿಸಿರುತ್ತಾರೆ. 


*  ಗ್ರಂಥಪಾಲಕ್ಕಿ ಸೌತ್‌ ಇಂಡಿಯನ್‌ ಅಸೋಸಿಯೇಶನ್‌ ಕಾಲೇಜು, ಸಯಾನ್‌, ಮುಂಬೈ, 
1 Encyclopedia of Religion and Ethics. Vol. 10, p. 400 Sec also E. Thurston ; Castes 
and Tribes of Southern India. 01 11, ೮-1. ೨. 126. 


ಇತಿಹಾಸ ದರ್ಶನ 


ಜೀವದಾಸಿಯರು ತಮ್ಮ 
ಕಲೆಯಿಂದ ಜೀವಾಲಯಕ್ರೆ 


ಉತ್ತಮ ಮಟ್ಟದ 
ಇ ಬ 
ಶೋಭಿ ತರುವಂತಾವ 


ರಾಗಿದ್ದರು. ಮುಂಬಯಿ ಪ್ರಾಂತದಲ್ಲಿ ಇವರನ್ನು 
“ಮುರಲಿ, ಜೋಗಿತಿ, ನಾಯಕಿಸಿ, ಕಲಾವಂತಿ, 
ಬಸವಿ, ದೇವದಾಸಿ, ದೇವಳಿ ಜೋಗಿತಿಿ, ಮತಂಗಿ, 
ಶರೆಪಿ.”? ಎಂಬ ಹೆಸರಿನಿಂದ ಕರೆಯುವರು. ಸಂಗೀತ 
ಮತ್ತು ನೃತ್ಯ ಈ ದೇವದಾಸಿಯರ ಸ್ವತ್ತ್ವಾ ಗಿದ್ದರಿಂದ 


ಮತ್ತು ಕುಲೀನ ಮನೆತನದ ಹೆಣ್ಣುನುಶ್ವಳು, ಈ ಕಲೆ 
ಯನ್ನು ಅಭ್ಯಾಸ ಮಾಡುತ್ತಿರಲಿಲ್ಲ... ಬಂಗಾಲದ 
ಕುಲೀನ ನನೆತನದಲ್ಲಿ ಇಂಗ್ಲಿಷ್‌ ಪ್ರಭಾವ 
ಹೆಚ್ಚಾಗಿತ್ತು. ಹಾಗಾಗಿ ದುರ್ಗಾಪೂಜಾ ಅಥವಾ 
ಯಾವುದಾದರೊಂದು. ಸಮಾರಂಭದಲ್ಲಿ ಇಂಗ್ಲಿಷ್‌ 
ಬಾಬುಗಳಿಗೆ ಕುಣಿತ, ಮನೋರಂಜನೆ ಏರ್ನ್ಪಡಿಸ 
ಲಾಗುತ್ತಿತ್ತು. ಕುಣಿತ ಮತ್ತು 
ಎಷ್ಟರ ಮಟ್ಟಿಗೆ ಚಾಲನೆಯಲ್ಲಿ 
ಕ್ರಮೇಣ, ಹೆ ಷ್‌" ಜನಮ ವಿವಿಧ `ನಿನೋಧಾವಳಿ 
ಗಳನ್ನು ತಾವೇ 
ಶತಮಾತಜ ಪೂರ್ವಾರ್ಥದಕ್ಲಿ ನ್ನ 
ಸೇದುವದನ್ನು ಇಂಗಿ ಗ್ಲಿಷರು ಸಾಮಾ 
ತ್ರಿದ್ದರು, 


J. Michand ಅವರ Histore des et de La 


chile de I “Empire de Mysore Sons les 
Regnes d’ Hyder-Aly et 71000 Shah 1801 
ಎಂಬ ಫ್ರೆಂಚ್‌ ಪುಸ್ತಕದಲ್ಲಿ ಈ ಕೆಳಗಿನ ದೇವದಾಸಿಯರ 
ವಿವರಣೆ ಸಿಗುತ್ತದೆ. 


«ಬೀ ಪೂಸುಲ್ತಾನನ ಹತ್ತಿರ ಅತ್ಯ ಕಂತ ಪ್ರಸಿದ್ಧರಾದ 
ಸುಂದರರಾದೆ ಉತ್ತಮ ನರ್ತಕಿಯರಿದ್ದರು. ಅವರೆ 
ಕಣ್ಣು, ಪಾಲು, ನೇಹ ಮತ್ತು ಎಲ್ಲಾ ಅಂಗಗಳೂ 


The ೫161601606 of 1096 ; prostitution and Society. vol. 


ಅವರನ್ನು ಕಂಡವರನ್ನು ಮಂತ್ರ ಮುಗ್ಗ ಗೊಳಿಸುತ್ತಿತ್ತು. 
ಮತ್ತು ಸೊಂಟಿ ಅತ್ಯಂತ ಸಣ ಗಿದ್ದು ಆಕರ್ಷಕ 
pd) ಣಾ ಎ 
ವಾಗಿತ್ತಲ್ಲದೆ : ಅನರ ವಯಸ್ಸು ೧೬ ಅಥವಾ ೧೭ 
ಇರುತ್ತಿತ್ತು. ಅವರಿಗೆ ಸ್ವಲ್ಪ ವಯಸ್ಸಾಗುತ್ತಲೂ 
ಅವರನ್ನು ಊರಿಗೆ ಕಳುಹಿಸಲಾಗುತ್ತಿತ್ತು. ಅವರು 
ಜೇವಾಲಯದಲ್ಲಿ ಆಶ್ರಯ ಪಡೆಯುತ್ತಿದ್ದರು. 
ಮತ್ತು ಅನರ ರಮ್ಯತೆಯು ಸರ್ಕಾರ ಮತ್ತು 


ಬ್ರಾಹೆ ಣರ ಬೊಕ ಶೈ ಸವನ್ನು ತುಂಬುತ್ತಿತ್ತು.3 


ಬ್ರಿಟೀಷ್‌ ಸರ್ಕಾರದ, ರಾಜಮನೆತನದ ಅಧಿಕಾರಿ 
ಯಾರೇ ಬರಲಿ ಅತಿಥಿ ಸತ್ಯಾರಕ್ಸಾಗಿ ನೃತ್ಯಕೂಟ 


ಏರ್ನ್ಪಡಿಸಲಾಗುತ್ತಿತ್ತು.* ೧೮೯೩ರಲ್ಲಿ ಡ್ಯೂಕ್‌ ಆಫ್‌ 
ಎಢಿನ್‌ಬರೊರವರು ಹಿಂದೂಸ್ಸಾನಕ್ಕೆ ಬಂದಾಗ 
ಮತ್ತು ನೇಲ್ಸ ರಾಜಕುಮಾರ ಆಲ್‌ಬರ್ಟಿ ಎಡ್ವರ್ಡ್ಸ್‌ 
ಚೀಟಿ ಕೊಟ್ಟಾ ಗ ಅವರನ್ನು ಸ್ವಾ ಗತಿಸಲು ಭವ್ಯವಾದ 
ಚಸ್ಸರ ಹಾಕೆ. ನೃತ್ಯ ಏರ್ಪಡಿಸ ನಡ ಮದರಾಸಿನ 
ರಾಯ ಪ್ರ್‌ರೆಂ ಸ್ಟೇಷನ್ನಿನಲ್ಲಿ, ಲಚ್ಮೇ ಎಂಬ ನೃತ್ಯಗಾತಿ 
ಜು ಎಟ ಪರಿಚಯ ಮಾಡಿಸಲಾಯ್ತು. 
ವ್ಯಕ್ತಪಡಿಸಲಿಲ್ಲ. 


ಇದರಿಂದ ಕೈತಪಡುವದೇನೆಂದರೆ, ನೃತ್ಯವು 
ಜೀವನದ ಒಂದು Ce ಗಿತ್ತು. ಮತ್ತು ಅದಕ್ಕೆ 
ಹೆಚ್ಚಿನ ನಿರೋಧ ಇರಲಿಲ್ಲ. ಎಲ್ಲಾ ದೇವಸ್ಥಾ ನದಲ್ಲೂ 
ನೃತ್ಯಕ್ಕೆಂದು ಬಿಡಲಾದ ದಾಸಿಯರಿದ್ದರು. ಈ 
ದಾಸಿಯರು ತಮ್ಮ ಚಾಣಾಕ್ಷತನದಿಂದ, ಮದುವೆ 
ಯಾದ ಗಂಡಸೆರ ಸಂಪರ್ಕವನ್ನು ಹೊಂದಿರುತ್ತಿದ್ದರು. 
ಗಂಡಸರು ಈ ಸೆಂರ್ಸಕವನ್ನು ತಪ್ಪಾಗಿ ತಿಳಿಯುತ್ತಿರ 
ಲಿಲ್ಲ. ಇದನ್ನು ಹೆಂಡತಿ, ಮಕ್ಕಳು ಕೂಡ ಸಹಿಸ 
ಬೇಕಾಗಿತ್ತು. ಮೆತ್ತು ಅವರಿಗೂ ಇದು ಹೆಚ್ಚು ತಪ್ಪಾಗಿ 
ಕಂಡಿರಲಾರದು. ದೇವದಾಸಿಯರು. ರಂಗಭೋಗದ 


See also Henriyues 
1 Primitive 


Native life in South India being Sketches of the 500101 and 


7. 58 


2 Farquhar, Modern Religious Movements in India, ೪. 408 

3 E- Thurston; Castes and Tribes of India Vol. 11 p. 132. 
Fernando, 
classical Oriental. p. 185 

4 Rev: Henry Rice: 
Religions charactrisation of the Hindus. 

5 Karnatika Prakasika ; May lst, 1893 


ಇತಿಹಾಸ ದರ್ಶನ 


ತಿಗಷ್ಟಿ 


ಉಪಕರಣಗಳು ಎಂದು ಎಂ. ಚಿದಾನಂದಮೂರ್ತಿಗಳು 
ಅಭಿಪ್ರಾಯಪಡುತ್ತಾರೆ. "ದೇವತಾ ಮೂರ್ತಿಯ 
ಮುಂಡೆ ಸುಂದರಿಯರಿಂದ ನಡೆಯುವ ಗೀತ, ನೃತ್ಯಗಳೇ 
ರೆಂಗಭೋಗಗಳು.' ೧೮೦೦ರ ಹೊತ್ತಿಗೆ ತಂಜಾವೂರಿ 
ನಲ್ಲಿ ಆಶ್ರಯ ಪಡೆದಿದ್ದ ಹಲವಾರು ಕಲಾನಿದೆಯರು, 
ಕಲಾಪೋಷಕ ರಾಜರ ಆಶ್ರಯವನ್ನು ಕಳೆದುಕೊಂಡು, 
ವಾರಾಂಗನೆಯರಾಗಿ ಜೀವಿಸಬೇಕಾಯ್ತು. ಆಂಧ್ರದ 
ಅಸಾಧಾರಣ ಪಂಡಿತೆ ಮುದ್ದುಸಳಿಸಿಗೆ ಆಶ್ರಯವಿಲ್ಲದೆ 
ಬಡತನದಿಂದ ಬಾಳಜೇಉಯ್ತು. 


೧೮೯೨ರಲ್ಲಿ ಹೌಸ್‌ ಆಫ್‌ ಕಾಮನ್ಸ್‌ ಸಭೆಯು 
ಒಂದು ಸಮಿತಿಯನ್ನು ರಚಿಸಿ, ವ್ಯಭಿಚಾರದ ಆಚರಣೆ 
ಎಷ್ಟರಮಟ್ಟಿಗೆ ವ್ಯಾಪಕವಾಗಿ ಇದೆ ಮತ್ತು ಇದರಿಂದ 
ಹರಡುವ ಅಂಟುರೋಗ, ಜಾಡ್ಯಗಳ ತಡೆಗಟ್ಟುವಿಕೆ 
ಎಷ್ಟರಮಟ್ಟಿಗೆ ಸಫಲವಾಗಿಜೆಯೆಂದೂ ಕ್ರಮ ವಿಹಿತ 
ವಾಗಿ ವರದಿಮಾಡಲು ಉಪ ಸಮಿತಿಯನ್ನು ರಚಿಸಿತು. 
ಇದರಿಂದ ಶ್ರುತವಾದುದೇನೆಂದರೆ ವ್ಯಭಿಚಾರ ಹೆಚ್ಚಾ 
ಗಿರುವುದಕ್ಕೆ ಕಾರಣ, ಬ್ರಿಟಿಷರಿಗೆ ಇದು ಬೇಕಾಗಿದೆ 
ಯೆಂದೂ ಮತ್ತು ಇದಕ್ಕೆ ತಕ್ಕ ಅನುಕೂಲತೆಗಳು ನಾನಾ 
ಮೂಲಗಳಿಂದ ಒದಗಿ ಬರುವದೆಂದೂ ತಿಳಿಯಬಂತು. 


Indian Social Reformer ಪತ್ರಿಕೆ ತನ್ನೆ 
ಏಪ್ರಿಲ್‌ ೧೮೯೨ರ ಅಂಕದಲ್ಲಿ ಈ ರೀತಿ ಬರೆಯಿತು: 
“111 larger cities like Madras. Tam afraid 
the general opinion is that a man is not 
worth his opinion of he does not attach 
himself to a dancing... «In this report 
even the flower of Hindu Society and the 
even increasing array of distinguishsed 
graduates does not smell sweet in Madras.” 


೧೮೯೨ ಆಂಗ್ಲ ವಿದ್ಯಾಭ್ಯಾಸ ಮಾಡಿದ ಅನೇಕರು 
ತಾಫೆ ವಿರುದ್ಧವಾಗಿ ನಿಂತರು. "ಇಂಡಿಯನ್‌ ಸೋಷಲ್‌ 


ಕನ್ನಡ ನಿಶ್ವಕೋಶ, ಸಂಪುಟ ೯, ೧೯೭೭ 


Woo SN ೦. 


ರಿಫಾರ್‌ಮರ್‌' ಪತ್ರಿಕೆ ಇದಕ್ಕೆ ಇಂಬುಕೊಟ್ಟಿತು. 
ಲಾಹೋರಿನ ಶುದ್ಧೀಕರಣ ಸಂಸ್ಥೆಯು ಇದಕ್ಕೆ ಸಹಾಯ 
ಮಾಡಿತು. ಮತ್ತಿತರರೂ ಈ ಹೋರಾಟಕ್ಕೆ ಬೆಂಬಲ 
ಕೊಟ್ಟರು. 


ನೃತ್ಯದ ವಿರುದ್ಧ ಎದ್ದ ಚಳುವಳಿ ಬಗ್ಗೆ ಬರೆ 
ಯುತ್ತಾ "ಕರ್ಣಾಟಕಾ ಪ್ರಕಾಶಿಕಾ' ಪತ್ರಿಕೆ “ಜನತೆಯ 
ದೋಷಗಳನ್ನು ತೊಡೆದು ಹಾಕುವ ಚಳುವಳಿ ಸ್ವಲ್ಪ 
ನಿಧಾನವಾಗಿ ಮುಂದುವರಿಯಬೇಕೆಂದೂ, ಕೃತ್ಯಕ್ಕೆ 
ಬದಲಾಗಿ ಬೇರೆ ಯಾವುದಾದರೂ ಮನೋರಂಜನೆ 
ಒದಗಿಸುವ ತನಕ ನೃತ್ಯ ಬೇಕಾದೀತೆಂದೂ ಮತ್ತು 
ದೇವದಾಸಿಯರು ಕ ಸತ್ರೃಜೆಗಳಾಗಿ 
ಬಾಳಲು ಸಾಧ್ಯನಾಗಬಹುದೆಂದೂ ಇದನ್ನು ನಿಧಾನೆ 
ವಾಗಿ ಮುಂದುವರಿಸಬೇಕೆಂದೂ, ಇಲ್ಲದಿದ್ದರೆ ಒಳಿತಿಗಿಂತ 
ಕೆಡುಕಾಗಬಹುಜಿಂದೂ, ವೈಸ್‌ರಾಯ್‌ 
ಬ್ರಿಟಿಷ್‌ ಅಧಿಕಾರಿಗಳು ನೃತ್ಯಕ್ಕೆ, ಮನೋರಂಜನೆಗೆಂದು 
ಹೋಗುವರೆಂದೂ ಅವರೆ ದೃಷ್ಟಿಯಲ್ಲಿ ಅದು ತಪ್ಪಾಗಿಲ್ಲ 
ವೆಂದೂ ವಾದಿಸಿತು.??.. ೧೮೯೩ರಲ್ಲಿ ಸಮಾಜ 
ಸುಧಾರಕರು ಹಲವಾರು ಜನೆ ಕ್ರಿಶ್ಚಿಯನ್‌ ಪಾದ್ರಿ 
ಗಳೊಡಗೂಡಿ₹ ವೈಸ್‌ರಾಯ್‌ ಲಾರ್ಡ್‌ ಲ್ಯಾನ್ಸಡೌನ್‌ 
ರವರಿಗೆ ಒಂದು ಮನವಿ ಪತ್ರವನ್ನು ಸಲ್ಲಿಸಿದರು. 
ಮನವಿ ಪತ್ರದಲ್ಲಿ ನೃತ್ಯಗಾತಿಯರನ್ನು ಸಾಮಾಜಿಕ 
ಕಾರ್ಯದಲ್ಲಿ ಕರೆಯುವುದಾಗಲಿ ಅದನ್ನು ನೀಕ್ಷಿಸುವುದೇ 
ಆಗಲೀ ಪ್ರೋತ್ಸಾಹ ಕೊಡುವುದಾಗಲೀ ಕೂಡದೆಂದು 
ಕಳಕಳಿಯಿಂದ ವಿನಂತಿಸಿತು. ಇದಕ್ಕೆ ಸಿವ್ಲಾದಿಂದೆ 
ಬಂದ ವೈಸ್‌ರಾಯ್‌ ರವರ ಉತ್ತರ “ತಾವು ಒಂದು 
ಅಥವಾ ಎರಡು ಸಾರಿ ನೃತ್ಯದ ವೀಕ್ಷಣೆ ಮಾಡಿರುವು 
ದಾಗಿಯೂ ಅದರಲ್ಲಿ ನೈತಿಕ ಮಟ್ಟಿದ ಅವನತಿಗೆ ಕಾರಣ 
ವಾಗುವಂತಹೆದು ಕಂಡುಬಂದಿಲ್ಲವೆಂದು ತಾವು ಇಂಡಿಯ 
ಬಿಡುವ ಮುನ್ನ ಇದಕ್ಕೆ ಯಾವ ಉತ್ತ ರವನ್ನೂ ಕೊಡಲು 
ಸಾಧ್ಯವಿಲ್ಲವೆಂದೂ ಬರೆದರು.” 


ಇಲಕ ಮೇಣ 


ಮೆತು 
ಜಾನಿ 


4" 1108101 girl movement” Karnatika Prakasika 24 July, 1893 
Indian Evengical Review, XII Oct, 1885 
“The Anti Nautch Memorial” 16 Oct 1893 in Karnatika Prakasika and the reply 


from Viceroyal lodge, Simla, 23rd September 1893 


೨೧೪ 


ಇತಿಹಾಸ ದರ್ಶನೆ 


೩೫% 


ಮುಂಬಯಿನ "ಇಂಡಿಯನ್‌ ಸೋಷಲ್‌ರ ಘಾರ್ಮರ್‌' 
ಪತ್ರಿಕೆ ಇದಕ್ಕೆ ಕೊಟ್ಟಿ ಉತ್ತರ. ನೃತ್ಯಗಾತಿಯರು 
ತಮ್ಮ ಅಶ್ಲಿ ಲತೆಯನ್ನು ವೈಸರಾಯರ ಎದುರಿಗೆ 
ಪ್ರದರ್ಶೆ ಸುಪದಿಲ್ಲ ಲವೆಂದೂ ಅವರು ವಾರಾಂಗನೆಯಾದ್ದ 
ರಿಂದ ಅವರೆ ನ ೈತ್ಯು ವೈಸ *ರಾಯಿಗಳ ಹಾಜರಿ ಅನುಚಿತ 


ಮೊಣ 
ವಂದೂ ವಾದಿಸಿತು. 10 


ಸಿನಲ್ಲಿ ನೈತ್ಯದ ವಿರುದ್ಧದ ಚಳುವಳಿ 
| ಮೊದಲಾಯಿತು. ಮತ್ತು ಈ ವೃತ್ತಿ 
ಯನ್ನು ನಿರ್ಮೂಲ ಮಾಡುವುದಾಗಿ ಸಮಾಜ ಹಾ” 
ಕಳು ಕಣ ಣ ತೊಟ್ಟರು. 


ಈ ಚಳುವಳಿಯು ಮೈಸೂರಿಗೆ ಹರಡುವದಕ್ಕೆ 
ಹೆಚ್ಚು ಕಾಲ ಬೇಕಾಗಲಿಲ್ಲ. ಯುವ ಜನಾಂಗಕ್ಕೆ ಸೇರಿದ 
ಹಲವಾರು ಜನರು ಈ ಚಳುವಳಿಯನ್ನು ಪ್ರೋತ್ಸಾಹ 


ಸಿದ್ದುಂಟು. ಡಿ. ವಿ. ಗುಂಡಪ್ಪನವರು, ಇದನ್ನು 


ಮಾಗಾ ದಾ ಹಾಟ ಎಲ್ಲರು. - ಇ ; ತಾ 
ಹಿಸಿ ಮಾಗ್ಲಾನವಾಗಿ ಒಂದು ತರಿವಾರವನು 


(4 Fel 
A 
* ಜೆ 
[91 
6) ಡ್‌ 
A - 
ಈ 
ಆ. 
ls 
fs 
ls 
ಈ 
ಲ 
[28 
ಲ 
ಛು 
ಆ 
[© 


ಮೇಣ ತಾವು ಮಾಡಿದ ಪ್ರತಿಜ್ಞೆ ಸರಿಯಲ್ಲವೆಂದೂ 
ನೃತ್ಯವನ್ನು ವೀಕ್ಷಿಸುವುದರಲ್ಲಿ ಯಾವ ತಪ್ಪೂ 
ವೆಂದೂ ತಾವು ತಿಳಿದುದಾಗಿ ಹೇಳಿರುತ್ತಾರೆ. 


[él 
ಲ 
(ಬ 


sd 


ಣೆ 
3€ 


ಆಗತಾನೆ ಮೈಸೂರು ಸಿವಿಲ್‌ ಸರ್ವೀಸ್‌ಗೆ ಸೇರಿದ 
ಸುಬ್ಬರಾಯರಲ್ಲಿ ನ್ಯಾಯತೀರ್ಷನ್ನು ಕೇಳಲಾಯ್ತು. 
ಸುಬ್ಬರಾಯರು "ಸಂಗೀತ ಅಥವಾ ನಾಟ್ಯಕಲೆಯ 
ಮೂಲಕ ತನ್ನ ದೇಹ ನಿಕ್ರಯ ಮಾಡಿಕೊಳ್ಳುವ 
ವಾರಾಂಗನೆಯ ವಿರುದ್ಧ ಹೋರಾಟ ನಡೆಯುತ್ತಿದೆ 
ಎಂದೂ ತಿಳಿಸಿದರು.!? 


d್ರ ಛಯ 


ಮೈಸೂರು ಮತ್ತು ಬೆಂಗಳೂರಿನ ಲಿಟರರಿ 
ಸಂಸ್ಥೆಯು ಹಲವಾರು ಬಾರಿ ಎವ, ವೆಂಕಟಕೃ ಷ ನ್ಹಯ್ಯ 


ತ್ವದಲ್ಲಿ ಚರ್ಚೆ ನಡೆಸಿ, ಪಾಕಾಂಸ ಯವರ 


10 ೩. Social Refomer 14 Oct, 1893 


1] » ಗುಂಡಪ್ಪ ಜ್ಞಾಪಕ ಚಿತ್ರಶಾಲೆ, ಭಾಗ ೨, 


ಹಾವಳಿ ಬಹಳವಾಗಿದೆಯೆಂದೂ ಇದಕ್ಕಾಗಿ ಲಿಟರರಿ 
ಯೂನಿಯೂನ್‌ ಸದಸ್ಯರು *ತಾಫೆಗೆ' ಹೋಗುವದನ್ನು 
ನಿಲ್ಲಿಸಬೇಕೆಂದು ಕೋರಿತು. ತಾಫೆಯ ವಿರುದ್ಧ ಬಿಸಿ 
ಯಾದ ಚರ್ಚೆ ನಡೆದು ತಾಫೆಯನ್ನು ಕಾನೂನಿನಿಂದ 
ನಿಲ್ಲಿಸಬೇಕೆ ಅಥವಾ ಜನರ ಅಭಿಪ್ರಾಯದಿಂದ ನಿಲ್ಲಿಸ 
ಬೇಕೆಂಬುದರ ಬಗ್ಗೆ ಸರ್ಕಾರದ ಸೆಕ್ರೆಟಿಂ ಹೆಚ್‌. ಜಿ: 
ಭಾಭಾ ಅಧ್ಯಕ್ಷತೆಯಲ್ಲಿ ಲಿಟರರಿ ಯೂನಿಯನ್‌ ಅಂಗ 
ವಾಗಿ ಮತ್ತೊಂದು ಸಜೆ ನಡೆಯಿತು. ಪಿ. ಸಿಂಗಾ- 
ಚಾರ್ಯರು ಸಚೆಯನ್ನು ಉದ್ಭಾಟಿಸಿ ಎಚ್ಚರಿಕೆಯ 
ಮಾತಾಡಿ ಮುಜರಾಯಿ ವಿಭಾಗ ಇದನ್ನು ಗಮನಿಸಿದೆ 
ಯೆಂದೂ ಕಾಲಕ್ರಮೇಣ ನೃತ್ಯಗಾತಿಯರ ಸಂಖ್ಯೆ 
ಕಡಿಮೆಯಾಗುತ್ತದೆಯೆಂದೂ ವಾದಿಸಿದರು. 
ಬಿ. ರಾಮಸಾ,ಮಿ ಐಯರ್‌ ಇದಕ್ಕ ಕಾನೂನು ಬೇಡ 
ವೆಂದೊ ಸ್ತ್ರೀ ವಿದ್ಯಾಭ್ಯಾಸ ಹೆಚ್ಚಾದ ಕೂಡಲೆ, ಈ 
ಸಮಸ್ಯೆಗೆ ತಾನೇ ಪರಿಹಾರ ದೊರಕುನದೆಂದೂ ವಾದಿ 
ಸಿದರು. ಮನೆಗಳಲ್ಲಿ ನೃತ್ಯದ ಏರ್ಪಾಡು ಮಾಡಕೂಡ 
ದೆಂದೂ ವಾದಿಸಿದರು. ಸಭೆಯಲ್ಲಿ ಹಲವಾರು ಸದಸ್ಯರು 
ನೃತ್ಯ ನಿಲ್ಲಿಸಿದ್ದೇ ಆದರೆ ಮತ್ತಾವ ಮನೋರಂಜನೆ 
ಬದಲಾಗಿ ದೊರಕಬಹುದು ಎಂದು ಯೋಚಿಸಿದರು. 


ದೇವದಾಸಿಯರು ನೃತ್ಯಕ್ಕೆ ಅರ್ಪಿತವಾದೆವರು, 
ಅತ್ಯಂತ ಗೌರವಾಸ್ವ್ರಿತೆಯರಾಗಿ » ರಾಜಾಶ್ರಯವಿದ್ದೆ 
ಸಮಾಜದಲ್ಲಿ ಕೂಡ ಗೌರವಾನ್ವಿ Sh ಅವರು, 
ನ ೈತ್ಯಕ್ರೆ ಒದಗಿದ ದುರ್ಗತಿಯನ್ನು ಹಿಸಲಾರಡೆ ಹಲ 
br EN ಹೀಗೆ ಅಡದ್ದಾ Wee ನಂದು 
ಪ್ರಶ್ನಿಸಿದರೂ "ಇತ್ತಿ (ಜಿಗೆ ತಮ, ನೈತಿಕ ಜೀವನ ಅಧೋ 
ಗತಿಗಿಳದಿತೆ ಎಂದು ಒಪ್ಪಿ ಕೊಂಡಿದ್ದೂ ಉಂಟು.'13 


ಭದ್ರವಿಲ್ಲದ ವತಿ ಯಲಿದ್ದ ನಟುವಗಿತ್ಸಿಯರು 
| ೯೧ ಲಂ ೧೧೮೦ fe 

ತಮ್ಮ ವೃತ್ತಿಗೆ ಬಂದಿರುವ ಆಪತ್ತನ್ನು ಕಾಪಾಡಲು 
ತಮ್ಮ ತಮ್ಮ ಭೇದಭಾವನನ್ನು ಬದಿಗಿಟ್ಟು ಎಲ್ಲರೂ 


ಒಟ್ಟಾಗಬೇಕೊದೂ ಮತ್ತು ಕಲೆಯ ಒಳಿತಿಗಾಗಿ ಶ್ರಮಿಸ 


ಪು. ೨೬-೨೪ 


12 K. Sills ಇ Revived Memories, P. 229 


18 “ನಾರಾಂಗನೆಯರ ಪ್ರಾರ್ಥನೆ”, 


ಕರ್ಣಾಟಕ ಪ್ರಕಾಶಿಕಾ ೨೯ ಜನವರಿ, ೧೮೯೬ 


೨೧೫ 


ಬೇಕೆಂದೂ ಇದಕ್ಕಾಗಿ ಒಂದು ನಿರ್ಧರಿಸಿದ ಮೊತ್ತವನ್ನು 
ಸಂಗ್ರಹಿಸಿ ಇಡಬೇಕೆಂದೂ ಮತ್ತು ಪ್ರತಿ ಕಲಾವಿಡೆಯೂ 
ತನ್ನೆ ಸಂಪಾದನೆಯಲ್ಲಿ ಕಾಲುಭಾಗವನ್ನು ಮೂಲ ಧನ 
ವಾಗಿ ಇಟ್ಟು, ಇದು ಒಂದು ಹಂತಕ್ಕೆ ತಲುಪಿದ ಮೇಲೆ 
ಮಕ್ಕಳ ವಿದ್ಯಾಭ್ಯಾಸ, ಸಂಗೀತ, ಚಿತ್ರಕಲೆಗೆ ಉಪ- 
ಯೋಗಿಸಬೇಕೆಂದು ನಿರ್ಧರಿಸಿದರು.1* 


ಆದರೆ ಇದಕ್ಕೆ ವ್ಯತಿರಿಕ್ತವಾಗಿ ಮದ್ರಾಸ್‌ 
ಪ್ರೆಸಿಡೆನ್ಸಿಗೆ ಸೇರಿದ ಬಳ್ಳಾರಿ ಜಿಲ್ಲೆ ಯ ಹುಡುಗಿಯರು 
ತಾವು ಬಸವಿಯರಾಗಿ ಟಿ ಬಾಕ ಇರುವದಕ್ಕೆ 
ಸಪ ಪಡುವದಾಗಿ ಬರೆದ ಲಿಖಿತ ಮೂಲಕವಾದ ಅರ್ಜಿ 
ಯನ್ನು ಕಾಣುತ್ರೇವೆ.15 


ಗೆ 


“ನಮ್ಮ ತಂಜೆ, ತಾಯಿ ಇಬ್ಬರೊ ತೀರಿಕೊಂಡಿರು 
ತ್ತಾರೆ. ನಾವು ಈಗ ವಾರಾಂಗನೆಯರಾಗಿ ಬಾಳ 
ಬೇಕೆಂದು ಇಚ್ಛಿಸುತ್ತೇವೆ. ಮತ್ತು ನಾವು ವಿವಾಹ 
ಬಂಧನದಲ್ಲಿ ಇರಲು ಇಚ್ಛೆ ಸುವದಿಲ್ಲ. ನಮ್ಮ ತಾಯಿಯು 
ಕೂಡ ವಾರಾಂಗನೆಯಾಗಿದ್ದರು. ಆದ್ದ on ನಮ್ಮ 
ಜಾತಿ ಧರ್ಮದಂತೆ ನಾವು ನಾ ರಾಂಗನೆಯರಾಗಿ ಚಾಟಿ! 
ದರ ಪರವಾಗಿ ಇದ್ದೇನೆ. 


ವಜಜರಾಯಿ ಸಂಸ್ಥೆಯ ಮುಖ್ಯಸ್ಥರಾದ 
ಆರ್ಕಾಟ್‌ ಶ್ರೀನಿನಾಸಾಚಾರ್‌ ನೇತ್ರತ್ವದಲ್ಲಿ 
ಮುಜರಾಯಿ ಸಂಸ್ಥೆ ಚುರುಕಾಗಿ ಕೆಲಸ ಮಾಡಿತು. 
೧೮೯೨! ರಲ್ಲಿ ತಾಫೆಯನ್ನು ಮುಜರಾಯಿ ಜೀವಸ್ಥಾನ 
ದಲ್ಲಿ ನಿಲ್ಲಿಸಬೇಕೆಂದು ಸಂಚುಹೂಡಿತು. ನೆಂವೀದು: 
ಭೋಗ ನಂದೀಶ್ವರಸ್ವಾಮಿ ಉತ್ಸವದಲ್ಲಿ ನಡೆಯತ 
ತಾಫೆಯನ್ನು ಮೈಸೂರು ಸರ್ಕಾರವು ನಿಕ್ಷಿಸಿತು. 


ಬ! 


೪ ೭ ಇ 


ವ | 


೯ 


ke 
೧ 


14 Mysore Standard, 11 September 1899 


೧೮೯೯ರಲ್ಲಿ ನಂಜನಗೂಡಿನ ಶ್ರಿ ಕಂಠೇಶ್ವ ರಸ್ವ್ವಾ ಮಿ 
ದೇವಸ್ಥಾ ನದಲ್ಲಿ ನಡೆಯತಕ್ಕ ಮ NN ನಫಿಸಿತು. 17 
ತಾಫೆಯನ್ನು ನಿಲ್ಲಿಸಿದರೂ ಸಕಾರವು ಜೀವಿತ ಕಾಲದಲ್ಲಿ 
ದೇವದಾಸಿಗೆ ದೊರಕುತ್ತಿದ್ದ ಜೀವನಾಂಶಕ್ಕೆ ಧಕ್ಕೆ ತಂಜಿ 
ದೇನದಾಸಿ ಸತ್ತ ಸಂತರ ಆ ಜಾಗಕ್ಕೆ kA 
ಅನುನುತಿ ನೀಡಲಿಲ್ಲ. 


ಗೆಜ್ಜೆ ಪೂಜೆ' ಎಂಬ ವಿಧಿನತ್ತಾದ ಶಾಸ್ತ್ರ 

ಮುಜರಾಯಿ ದೇವಸ್ಥಾನದಲ್ಲಿ 
ಹಿ ಆ ದಿವಸ ವಿಧಿನತ್ತಾಗಿ ವಯಸ್ಸಿಗೆ 
ಪ್ರಾಪ್ತವಾದ ಹುಡುಗಿಯನ್ನು ಗಂಡನಿಗೆ ಒಪ್ಪಿಸಲಾಗು 
ತ್ಲಿತು. ಮೈಸೂ ರು ಸರ್ಕಾರ ಗೆಜೆ ತ ಪೂಜೆಯ ವಿರುದ್ಧ 
ಆಜ್ಞೆ ಹೊರಡಿಸಿ ಗೆಜೆ ಪೂಜೆ ನ ತ್ಯಕ್ತ, ಸಂಬಧಿಸಿದ ಕೊ 


ಜ ಲಲ" [) 
ಅವರು ವಾರಾಂಗನೆಯರೆಂದೂ ಅತ್ಯಂತ ಕಠಿಣವಾಗಿ 
ವರ್ತಿಸಿತು. ನಾಲ್ವಡಿ ಕೃಷ್ಣರಾಜ ಒಡೆಯರು ರ ಗೆಜ್ಜೆ 


ಪೊಜೆ ದೇವಸ್ಥಾ ನೆಗಳಲ್ಲಿ ನೆಡೆಯಕೂಡಜೆಂಡು ರಾ 'ಜಾಜ್ಞೆ 
ಹೊರಡಿಸಿಡರು!5 ಮೈಸೂರನ್ನು ಅನುಸರಿಸಿ ಜೆಟನಾರು 
ನೆರೆಹೊರೆ ಪ್ರಾಂತ್ಯಗಳು ದೇವದಾಸಿ ಪದ್ಧತಿಯನ್ನು 
ರದ್ದು ಮಾಡಿದವು. ೧೯೩೦ ತಿರುವಾಂಕೂರಿನಲ್ಲಿ 
ದೇವದಾಸಿ ಪದ್ಧತಿ ರದ್ದಾಯಿತು. ಮೈಸೂರಿನ ಈ 
ಕಾಯ್ದೆ ಎಲ್ಲರ ಮೆಚ್ಚಿಗೆಗೆ ಪಾತ್ರವಾಯಿತು!” 
“ವೃತ್ತಾಂತ ಪ ಪತ್ರಿ ಜ್ರೆ20 ಮೈಸೂರಿನ ಕಾಯೆ ಯನ್ನು 
ಸ್‌ ವೃತ್ತಿ ಯನ್ನು ಹೊಂದಿ 


ಸಂಸಾರವನ್ನು ಕಾಪಾಡಖೇನೆಂದೂ ಮತ್ತು ತ 


ಪ್ರಶಂಸಿಸಿ, 


ತ ಭತ ಭು 
ದಾದರೂಉ ದ್ಯೋಗವನ್ನು ಸರಕಾರವು ಕಲ್ಪಿಸಬೇಕೆಂದು 


15 Thurston, Castes and Tribes of South 11010710111 P. 133 

16 NoM 446-54 8/Feb/1322, Mysore Muzrai Manual 

17 No 1560-71-Muz-84-05-3 hf 10 April 1909 

18 Mauzrai Proccedings dated, 29/Jan;1910 No 1872-9 directs with certain ಚಟು 
the discontinuance of the performance of ‘Gejje Puja’ or any other Similar Cere- 
money by the dancing girls with in precints of Muzzrai temple. 

19 The Madras Standard May 11, 1909, Native News 1909, United India and Native 
news, May 15, 1909 ಮೈಸೂರನ್ನು ಪ್ರಶಂಸಿದ ಪತ್ರಿಕೆಗಳು. 


20 Vrithanta Patrika May 27, 1902 


೨೧೬ 


ಇತಿಹಾಸ ದರ್ಶನ: 


ದೇವದಾಸಿಯರ ಕೊಡುಗೆ 

ಮೊಟ್ಟಮೊದಲಿಗೆ ಸಿಕ್ಕುವ ತಾಪೆ ಬಗ್ಗೆ ಅರಿವನ್ನು 
ಮೂಡಿಸುವ ಕೃತಿ ೧೭೯೦ ರಲ್ಲಿ ಹಸನ್‌ ಷಾ ಬರೆದ 
"ನಾಷ್ಟಾರ್‌' ಎಂಬ ಕಾದಂಬರಿ. ನಾಷ್ಟ್ರಾರ್‌ ಎಂದರೆ 
ಪ್ರೀತಿಯ ಅಗಲುವಿಕೆಯಿಂದ ಬರುವ ನೋವೆಂದು 
ಅರ್ಥ ಮಾಡಬಹುದು. ಕಾನನರ್‌ಜಾನ್‌ ಎಂಬನಳು 
ಇದರ ವಾಯಸ, ಈಸ ಇಂಡಿಯಾ ಕಂಪೆನಿಯ 
ಬ್ರಿಟೀಷ್‌ ಅಧಿಕಾರಿಗಳ ಮನೋರಂಜನೆಗೋಸ್ಟರ 
ಇದ್ದವಳು. “ನಾಸ್ಟ್ರಾರ್‌' ಕಾದಂಬರಿ ಫಾರಸಿ ಭಾಷೆ 
ಯಲ್ಲಿದ್ದು ಅದನ್ನು ಇತ್ತೀಚೆಗೆ ಇಂಗ್ಲಿಷ್‌ಗೆ ತರ್ಜುಮೆ 
ಮಾಡಿದವರು ಜ್ಞಾನಪೀಠದ ಸಾಹಿತಿ ಕುರತಲವ್ಮ್‌ 
ಹೈದರ್‌ "ನಾಚಗರ್ಲ್‌' ಎಂಬ ಈ ಕಾದಂಬರಿ (ಅಥವಾ 
ಜೀವನಚರಿತ್ರೆ) ಯಿಂದ ಬ್ರಿಟೀಷ್‌ ಅಧಿಕಾರಿಗಳ 
ಮನೋಭಾವ, ನೃತ್ಯ ಪರಿಸರ ಮತ್ತು ಅನರ ಜೀನನದ 
ಪರಿಚಯ ಮಾಡಿಕೊಡುತ್ತದೆ. ೨೦೦ ವರುಷದ ಹಿಂಜಿ 
ಬರೆದ ಈ ಕಾದಂಬರಿ ಲಕ್ಕೊನಗರದ ನೃತ್ಯಗಾತಿಯರ 
ಪರಿಚಯ ಮಾಡಿ ಕೊಡುತ್ತದೆ. ಅದು ಈಗ 
ಲಭ್ಯವಾಗಿದೆ. 


ಮತ್ತೊಂದು ಕಾದಂಬರಿ "ಉಮಾರಾವ್‌ ಜಾನ್‌ 
ಆದ” ೧೮೯೯ ಪ್ರಕಟಿವಾಯ್ದ ಇದು ಲಕ್ಶ ನಗರದ 
ವಾಸವಾಗಿದ್ದ ವಾರಾಂಗನೆ  ಉಮ್ಮ್‌ರಾವ್‌ ಜಾನ್‌ 
ಆದಳ ನೈಜ ಜೀವನವನ್ನು ಸರಿಚಯಿಸುತ್ತೆ. 


ಕೆ. ಶ್ರೀನಿವಾಸನ್‌ (ಕಸ್ತೂರಿ)ಅನರು ಬರೆದಿರುವ 
"ದೇವದಾಸಿ' ಎಂಬ ಕಾದಂಬರಿ, ದಕ್ಷಿಣ ಮದ್ರಾಸಿಗೆ 
ಸಂಬಂಧಿಸಿದ್ದು ಇದು ದೇನದಾಸಿಯ ನೈಜ ಜೀವನವನು 


ಗೆ 
ತೋರಿಸಿದರೂ ಕಲೆಗೆ ಒಲಿದ ಮೀನಾ ದೇವದಾಸಿ 


ಯಾದರೂ, ಸಾಮಾನ್ಯ ಮನುಷ್ಯನನ್ನೂ ಕೂಡಿ, 
ತ್ಯಾಗಮಯಿ ಎನಿಸುತ್ತಾಳೆ. ಮತ್ತು ಗೌರವದಿಂದ 
ಬಾಳುತ್ತಾಳೆ. 


ಇನ್ನು ಕನ್ನಡದಲ್ಲಿ ಎವರ್‌. ಕೆ. ಇಂದಿರಾರನರು 
ಬರೆದ "ಗೆಜ್ಜಿ ಪೂಜೆ' ಎಲ್ಲರಿಗೂ ಚಿರಪರಿಚಿತವಾಗಿದೆ. 


Monier Williams ನೆ ಪ್ರಕಾರ ಕ 


““Dasis drive a profitable trade under 
the sanction of religion and some courte- 
sans have been known to amass enormous 
fortunes not do they think it in consistant 
with their method of making money to 
spend it in works of piety. Here and there 
Indian bridges and other useful public 
works owe their existence to the librality 
of this frail sisterhood. 


The large tank at channarayapatna in 
Mysore was built by two dancing 818.21 


ಗೋಹೆರಜಾನ್‌ ಕಲ್ಪತ್ತಾದ ಮಾಲಿಕ್‌ಜಾನ್‌ರ 
ವಳ ಮಗಳು. ಮಾಲಿಕ್‌ಜಾನ್‌ ಉರ್ದು ಕವಿಯಿರ್ತಿ 
ಮತ್ತು ವಾರಾಂಗನೆ, ಗೋಹರ್‌ಜಾನ್‌ ಆರ್ಮೆನಿಯನ” 
ಪಂಗಡಕ್ಕೆ ಸೇರಿದ್ದು, ತಂಜಿ. ಯೂರೋಪಿಯನ". 
ಗೋಹೆರ್‌ಜಾನ್‌ ಕಥಕ್‌ ನೈತ್ಯ ಪಾರಂಗತೆ, ಮತ್ತು 
ಹಲವಾರು ಭಾಷೆಗಳ ಪರಿಚಯನಿದ್ದ ಈಕೆ ಇಂಡಿಯನ್‌ 
ನ್ಯಾಷನಲ್‌ ಕಾಂಗ್ರೆಸಿನಲ್ಲಿ ಭಾಗವಹಿಸಿದ್ದರು. 
ಗೋಹರ್‌ಜಾನ್‌ ರಬೀಂದ್ರನಾಥರ ಸಂಗೀತವನ್ನು 
ತಮ್ಮದೇ ಧಾಟಿಯಲ್ಲಿ ಹಾಡುತ್ತಿದ್ದರು. ಹಿಂದೂಸ್ಥಾನಿ 
ಸಂಗೀತದ ಎಚ್‌. ಎಂ, ವಿ. ಮೊಟ್ಟಿ ಮೊದಲ ಧ್ವನಿ 
ಮುದ್ರಿಕೆ ಗೋಹೆರ್‌ಜಾನೆರವರದ್ದು. ಮೈಸೂರಿಗೆ 
ಹಲವಾರುಸಲ ಭೇಟಿಕೊಟ್ಟಿ ಗೋಹರ್‌ಜಾನ ಕೈಲಾಸಂರ 
"ನಮ್ಮಿಪ್ಪಾರಳ್ಳಿ' ಹಾಡನ್ನು ಉರ್ದು ದಾಟಯಲ್ಲಿ ಹಾಡಿ 
ಮನರಂಜಸಿದ್ದೆ ರು. 


ಕೊನೆಯದಾಗಿ ಬೆಂಗಳೂರು ನಾಗರತ್ಸ್ನಮ್ಮನ 
ಪರ ಹೆಸರನ್ನು ಕೇಳಿದವರಿಗೆ ಅವರ ಪಾಂಡಿತ್ಯ, ವಿದ್ಯೆ 
ಸಂಗೀತ ಸೇವೆ ಗೊತ್ತಿದೆ. ಮತ್ತು ಇಂದಿನ ಕಲಾಭಿ 
ಮಾನಿಗಳು ತಿರುವಾಯೂರಿನಲ್ಲಿ ತ್ಯಾಗರಾಜರ ಸಮಾಧಿ 
ಕಟ್ಟಿಸಿ ಸಂಗೀತಕ್ಕೆ ಅಮೋಫೆವಾದ ಸೇವೆ ಸಲ್ಲಿಸಿದ 
ಬೆಂಗಳೂರು ನಾಗರತ್ನಮ್ಮ ನವರನ್ನು ನೆನೆಸದಿರ 
ಲಾರರು.೨ ಇದು ಮೈಸೂರಿಗೆ ಹೆಮ್ಮೆಯ ವಿಷಯ. 


21 FE. Thurston ; Castes and Tribes of Southern India, Vol IX P. 130 
22 Leela, Socio-Cultural Aspects of Mysore Ph. D. Thesis. 


[28] ೨೧೭ 


ನಾಗರತ್ನಮ್ಮನವರ ಧೈರ್ಯ ಅಪಾರವಾದದ್ದು. 
ಆಂಧ್ರದ ಕವಿಯಿತ್ರಿಯಾದ ಮುದ್ದುಸಳಿನಿಯ "ರಾಧಿಕ 
ಸತ್ಸನಂ' ಎಂಬ ಪುಸ್ತಕವನ್ನು ಪ್ರಕಟಿಸಲು ನಾಗರತ್ನಮ್ಮ 
ಸಟ್ಟ ಶ್ರಮ ಅಪಾರ. ಮತ್ತು ಬ್ರಿಟೀಷ್‌ ಸರ್ಕಾರ ಈ 
ಪುಸ್ತಕವನ್ನು ಬಹಿಷ್ಟರಿಸಿದಾಗ ಅನರು ತೋರಿದ 
ಧೈರ್ಯ ಮೆಚ್ಚಬೇಕಾದದ್ದು. ಭಾರತಕ್ಕೆ ಸ್ವಾತಂತ್ರ್ಯ 
ಬಂದ ಮೇಲೆ ಈ ಪುಸ್ತಕ ತಿರುಗಿ ಮುದ್ರಣ ಕಂಡಿತು.23 


ನೈತಿಕ ಮೂಲ ಪರಿವರ್ತನೆಗೆ ಸಾಮಾಜಿಕ 
ಸುಧಾರಕರು ಪ್ರಯತ್ನಿಸಿದರು. ಆದರೆ ನೃತ್ಯವನ್ನು 
ನಿಲ್ಲಿಸಿ ಸಾಮಾಜಿಕ ಸುಧಾರಣೆಯಿಂದ ಸಮಾಜದ ನೈತಿಕ 
ಮಟ್ಟವನ್ನು ಏರಿಸಲು ಸಾಧ್ಯವೇ ಎಂಬ ಪ್ರಶ್ನೆ ಹಾಗೆಯೆ 
ಉಳಿಯಿತು. ಸುಧಾರಕರಲ್ಲೆ ನೃತ್ಯ. ಸುಧಾರಣ 


ಚಳುವಳಿ ಮನೋವೃತ್ತಿ ಹೆಚ್ಚು ಕಾಲ ಉಳಿಯಲಿಲ್ಲ. 
ಸಂಗೀತ ಅಥವಾ ನೃತ್ಯ ಕಲಿತ ಅಥವಾ ಮಾಡಿದವರೆಲ್ಲಾ 
ವಾರಾಂಗನೆಯರಲ್ಲ. ಸರ್ಕಾರವು ವೇಶ್ಯಾ ವೃತ್ತಿಯನ್ನು 
ನಿಲ್ಲಿಸಲು ಮಾಡಿದ ಪ್ರಯತ್ನ ಹೆಚ್ಚಿನ ಸಫಲತೆ ಕೀಡ 
ಲಿಲ್ಲ. ದೇವದಾಸಿಯರ ಮೂಲ ಉಚ್ಚಾಟನೆಗೆ ಸರ್ಕಾರ 
ಯತ್ನಿಸಿದ್ದರಿಂದ ಶಾಸ್ತ್ರೀಯ ನೃತ್ಯ ಕರೆಗೆ ಹಾನಿ 
ಅದಷ್ಟೇ ಅಲ್ಲದೆ ಮಾನವನ ನೈತಿಕ ಮೂಲ ಪರಿವರ್ತ 
ನೆಗೆ ಯಾವ ಉಪಕಾರವಾದದ್ದೂ ಕಂಡು ಬಂದಿಲ್ಲ. 


ಬುದ್ದಿಯ ತರ್ಕಕೆ ಸಿಕ್ಕಿದ್ದ ಸಮಾಜ ಸುಧಾರ 
ತರ್ಕಕ್ಕೇ ಹೊರತು ಸಹೆಜ 
ಇದರಿಂದ ಕಲೆಗಾದ ನಷ್ಟ ಅಪಾರ. 
ಇದನ್ನು ತುಂಬಲು ಒಂದು ಶತಮಾನವೇ ಜೇಕಾಯ್ತ. 


23 Susie Taru and K. Lalitha ; Women writing in India ೫. 5. 


೨೧೮ 


ಇತಿಹಾಸ ದರ್ಶನ 


